YAGNOPAVEETA DHARANA VIDHI 


ಯಜ್ಞೋಪವೀತ ಧಾರಣವಿಧಿ 


ಉಪಾಕರ್ಮದಲ್ಲಿ ಪ್ರತ್ಯಕ್ಷವಾಗಿ ಭಾಗವಹಿಸಿ ಜನಿವಾರವನ್ನು 
ಧರಿಸಬೇಕು. ಬೇರೆ ದಿನಗಳಲ್ಲಿ ಜನಿವಾರ ಬದಲಾವಣೆಗಾಗಿ 
ಈ ಕೆಳಗಿನ ಪದ್ಧತಿಯನ್ನು ಧರಿಸಬೇಕು. ಆದರೆ ಕೆಲವರಿಗೆ 
ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ಉಪಾಕರ್ಮದಲ್ಲಿ 
ಭಾಗವಹಿಸಲು ಅಸಾಧ್ಯವಾಗಿರುತ್ತದೆ. ಅಂತಹವರಿಗೆ 
ಉಪಯೋಗವಾಗುವಂತೆ ಈ ಕೆಳಗಿನ ಲೇಖನವನ್ನು 
ಬರೆಯಲಾಗಿದೆ. 


ಜನಿವಾರವನ್ನು ಯಾವಾಗ ಬದಲಾಯಿಸಬೇಕು ? 
೧. ಮೃತಾಶೌಚ ನಂತರ 
೨. ಜಾತಾಶೌಚ ನಂತರ 
೩. ಮೃತದೇಹ ಸ್ಪರ್ಶ ಮಾಡಿ ಸ್ನಾನಾನಂತರ 
೪. ಅಕಸ್ಮಾತ್‌ ರಜಸ್ತಲದೋಷವಿರುವರನ್ನು ಸ್ಪರ್ಶ 
ಮಾಡಿದಾಗ 
೫.  ಅನ್ಯಜಾತಿಯ ಜನರನ್ನು ಸ್ಪರ್ಶಮಾಡಿದಾಗ 
೬. ಜನಿವಾರದ ಎಳೆಗಳು ಕಡಿದಾಗ 


WWW.SUMADHWASEVA.COM ಸಂಗ್ರಹ ~ ನರಹರಿ ಸುಮಧ್ವ Page 1 


YAGNOPAVEETA DHARANA VIDHI 


ಜನಿವಾರದ/ಯಜ್ಞೋಪವೀತದ ಬಗೆ ಕೆಲವು 


8 


ವಿಷಯಗಳು- 


೧. 
ಖಿ. 


ಜನಿವಾರ ಬ್ರಾಹ್ಮಣತ್ವದ ಸೂಚಕ 
ವೇದ ಶಾಸ್ತ್ರಾದಿ ಅಭ್ಯಾಸಕ್ಕೆ ಜನಿವಾರದ ಧಾರಣೆ 
ಅವಶ್ಯಕ. 


~ ಇದು ಬರೀ ಬೆನ್ನು ಉಜ್ಜುವ ಸಾಧನವಲ್ಲ. 


ಸನ್ಯಾಸಿಗಳಿಗೆ ಜನಿವಾರ ಧಾರಣ ಅನವಶ್ಯಕ 

ನಮ್ಮ ನಿತ್ಯ ಕರ್ಮಾನುಷಾನ ಯೋಗತತೆ ಸಿದ್ದ ರ್ಥ 
© 2 ರ್ರಿ" 

ಜನಿವಾರ ಅವಶ್ಯಕ 


ಮನು ಸ್ಕ್ರೃ ತಿಯ ಪ್ರ ಕಾರ ಬ್ರಾಹ್ಮಣ ಮು 
ಜನಿವಾರವಿಲ್ಲದೇ ಏನನ್ನೂ ಮಾಡುವಂತಿಲ್ಲ 
ಜನಿವಾರ ಮೂರು ಎಳೆಗಳು - ಮೂರು 


ವೇದಗಳನ್ನು  ಬ್ರಹ್ಮ-ವಿಷ್ಣು-ಮಹೇಶ್ವರರನ್ನೂ 
ಸತ್ತ್ವ್ಯ-ರಜಸ್‌-ತಮೋ ಗುಣದ ಸೂಚಕ 


~ ಜನಿವಾರದ ಒಂಭತ್ತು ತಂತುಗಳಲ್ಲಿ ಓಂಕಾರ, ಅಗ್ನಿ 


ನಾಗ, ಚಂದ್ರ, ಪಿತ್ರುದೇವತೆಗಲು, ಪ್ರಜಾಪತಿ, 
ವಾಯು, ಸೂರ್ಯ, ಮತ್ತು ವಿಶ್ವೇದೇವತೆಗಳ 
ಸನ್ನಿಧಾನವಿರುತ್ತದೆ. 


WWW.SUMADHWASEVA.COM ಸಂಗ್ರಹ ~ ನರಹರಿ ಸುಮಧ್ವ Page 2 


YAGNOPAVEETA DHARANA VIDHI 


ಯಜ್ಞೋಪವೀತ ಧಾರಣ ವಿಧಿ 
೧.ಆಚಮನ 


ಒಂ ಶ್ರೀ ಕೇಶವಾಯ ಸ್ವಾಹಾ । 

ಒಂ ಶ್ರೀ ನಾರಾಯಣಾಯ ಸ್ವಾಹಾ । 

ಒಂ ಶ್ರೀ ಮಾಧವಾಯ ಸ್ವಾಹಾ । 

ಓಮ್‌ ಗೋವಿಂದಾಯ ನಮಃ: 1... ಇತ್ಲಾದಿ 
ಚತುರ್ವಿಂಶತಿ ನಾಮಗಳನ್ನು ಧ್ಯಾನಿಸುವುದು. 


೨. ಪ್ರಾಣಾಯಾಮ । 

ಪಣವಸ 5८६) ठ. 93० & : ಪರಮಾತಾ ದೇವತಾ । 

«~> ಪಿ KS (J 

ದೇವೀ ಗಾಯತ್ರೀ ಛಂದ: ಪ್ರಾಣಾಯಾಮೇ ವಿನಿಯೋಗ: | 
ಒಂ ಭೂ: | ಒಂ ಭುವ:1 ಒಂಸ್ತ:| ಓಂ ಮಹಃ! 

ಓಂ ಜನ: । ಓಂ ತಪ: । ಓಂ ಸತ್ಯಂ 


ಓಂ ತತ್ಸವಿತುರ್ವರೇಣ್ಯಂ | ಭಗೋ ದೇವಸ್ಯ ಧೀಮಹಿ । 
ಧಿಯೋ ಯೋ ನ: ಪ್ರಚೋದಯಾತ್‌ । 

ಒಮಾಪೋ ಜ್ಯೋತೋರಸೋಮೃತಂ 

ಬ್ರಹ್ಮ ಭೂರ್ಭುವಸ್ವ್ತರೋಮ್‌ । 


WWW.SUMADHWASEVA.COM ಸಂಗ್ರಹ ~ ನರಹರಿ ಸುಮಧ್ವ Page 3 


YAGNOPAVEETA DHARANA VIDHI 


ह शु च 

20 ಕಲ್ಪ 

ಶುಭೇಶೋಭನೇ ಮುಹೂರ್ತೇ ಆದ್ಯ ಬ್ರಹ್ಮಣ: 
ದ್ವೀತೀಯಪರಾರ್ಥೇ, ಶೀ ಶ್ರೇತವರಾಹಕಲೇ, ವೈೈವಸ್ತತ 

# च, ಜೆ ಬ ९ ~ 

ಮನ್ವಂತರೇ, ಅಷ್ಟಾವಿಂಶತಿತಮೇ ಕಲಿಯುಗೇ, 
ಪ್ರಥಮಪಾದೇ, ಭರತವರ್ಮೇ, ಜಂಬೂದ್ವೀಪೇ, 
ಭರತಖಂಡೇ, ದಂಡಕಾರಣ್ಯೇ, ಗೋದಾವರ್ಯಾ: ದಕ್ಷಿಣೇ 
ತೀರೇ, ಶಾಲೀವಾಹನ ಶಕೇ, ಬೌದ್ದಾವತಾರೇ, ರಾಮಕ್ಸೇತ್ರೇ, 


ಅಸ್ಮಿನೃ್ವರ್ತಮಾನೇ,-_----- ಸಂವತ್ಸರೇ 
To oN 9००, ------------ 
---- 3525९, ಶುಕ್ಷ/ಕೃಷ್ಣ ಪಕ್ಸೇ 
SEE: ತಿಥೌ/______--ವಾಸರೇ,______ನಕತೇ, 
ಶುಭಯೋಗ, ಶುಭಕರಣ, ಏವಂಗುಣ ವಿಶೇಷಣ 
ವಿಶಿಷ್ಟಾಂಯಾಂ ಶುಭತಿತ್‌ಾ, ಶ್ರೀಭಾರತೀರಮಣ 


ಮುಖ್ಯಪ್ರಾಣಾಂತರ್ಗತ ಶ್ರೀ ವೇದವ್ಯಾಸ ಪ್ರೇರಣಯಾ ಶ್ರೀ 
ವೇದವ್ಯಾಸಪಿ ಆತರ್ಥಂ ಶೌತ ಸಾರ್ತ ಕರ್ಮಾನುಷಾನ 
KS - 0.0 «~> ಆ © 

ಯೋಗ್ಯತಾಸಿದ್ದ್ಯರ್ಥಂ, ಯಜ್ಞೋಪವೀತ ಧಾರಣಮಹಂ 
ಕರಿಷ್ಯೇ | ತದಾದೌ ಯಜ್ಞೋಪವೀತ ಸಂಸ್ಕಾರಂ ಕರಿಷ್ಯೇ | 
ಅಂಗಡಿಯಿಂದ ತಂದ ಜನಿವಾರವನ್ನು ನೇರವಾಗಿ ಧಾರಣ 
ಮಾಡಬಾರದು. ಅದಕ್ಕೆ ಸಂಸ್ಕಾರ ಮಾಡಿಯೇ 
ಉಪಯೋಗಿಸಬೇಕು. 


WWW.SUMADHWASEVA.COM ಸಂಗ್ರಹ ~ ನರಹರಿ ಸುಮಧ್ವ Page 4 


YAGNOPAVEETA DHARANA VIDHI 


ಭೂಮಿಯಲ್ಲಿ ಮಂಡಲ ಮಾಡಿ ತಟ್ಟೆಯಲ್ಲಿ 
ಜನಿವಾರವನ್ನಿಟ್ಟು 

ಒಂ ಸ್ಕೋನಾ ಪೃಥಿವೀ ಭವಾನೃಕ್ಷರಾ ನಿವೇಶನಿ । 
ಯಚ್ಛ್ಚಾ ನ: ಶರ್ಮ ಸಪ್ರಥ | (ಮಂತ್ರದಿಂದ) 

ನಂತರ ಗಾಯತಿ ಮಂತ್ರದಿಂದ ಜನಿವಾರವನ್ನು 
ಅಭಿಮಂತ್ತಿಸಬೇಕು. 

ಆಪೋ ಹಿ उदरे, ಮಹೋಭುವಸ್ತಾನ ಊಜ್ಜೇ 
ದಧಾತನ : | ಮಹೇರಣಾಯ ಚಕ್ಷಸೇ | 

ಮಂತ್ರದಿಂದ ಜನಿವಾರವನ್ನು ಪ್ರೋಕ್ಸಿಸುವುದು. 


ಪಾಣ ಪತಿಷಾಪನೆ - 

ತ್ರ © 
ಜನಿವಾರವನ್ನು ಮುಟ್ಟಿ ಈ ಕೆಳಗಿನ ಮಂತ್ರದಿಂದ 
ಪ್ರಾಣಪ್ರತಿಷ್ಟೆ ಮಾಡಬೇಕು 


ಓಂ ಅಸುನೀತೇ ಪುನರಸ್ಮಾಸು ಚಕ್ಷು ಪುನ: 
ಪ್ರಾಣಮಿಹನೋದೇಹಿ ಭೋಗಂ । 
ಜ್ಯೋಕ್‌ ಪಶ್ಯೇಮ ಸೂರ್ಯಮುಚ್ಛ್ಚರಂತ 
ಮನುಮತೇ ಮೃಳಯಾ ನ: ಸ್ವಸ್ತಿ । 


WWW.SUMADHWASEVA.COM ಸಂಗ್ರಹ ~ ನರಹರಿ ಸುಮಧ್ವ Page 5 


YAGNOPAVEETA DHARANA VIDHI 
ಇತಿ ಪ್ರಾಣಪ್ರತಿಷ್ಠಾಪನಂ ಕೃತ್ವಾ 

“ಹಂ ನಮೋ ನಾರಾಯಣಾಯ ಓಂ” ಎಂದು 

ಎಂಟು ಭಾರಿ ಜಪಿಸುವುದು 

ಬ್ರಹ್ಮಾದಿ ನವತಂತು ದೇವತೆಗಳ ಆವಾಹನ ಮಾಡುವುದು - 


ಬ್ರ ಹ್ಮಜ ಜ್ಞಾನ ೦, ನಕುಲ, ಬ್ರಹ್ಮಾ, ತ್ರಿ ಷ್ಟುಪ್‌ ಬ್ರಹ್ಮಾ 
ತಿಷುಪ್‌ ಬಹಾವಾಹನೇ ವಿನಿಯೋಗ: | 
<¬ € ಖಿ ಆ 
ಒಂ ಬ್ಲಹ್ಮಜಜ್ಞಾನಂ ಪಥಮಂ ಪ್ರರಸಾದ್‌ 
.;) ಕ್ರ 30 ९.) ॥ ^ 
ವಿಸೀಮತ: ಸುರುಚೋವೇನ ಆವ: | 
ಸಬುಧ್ದ್ಯ್ಯಾ ಉಪಮಾ ಅಸ್ಯ ವಿಷ್ಕಾಸ್ಪತಶ್ವ 
ಯೋನಿಮಸತಶ್ವ ವಿವ: ॥ 
ಸೂತ್ರೋತ್ಸಾದಕಂ ಬ್ರಹ್ಮಾಣಮ್‌ ತದಂತರ್ಯಾಮಿಣಂ 
ವಿ २२० ಆವಾಹಯಾಮಿ ॥ 
(ಬ್ರಹ್ಮದೇವರನ್ನು ಆಹ್ವಾನಿಸುವುದು) 


ಒಂತ್ರ್ಯಂಬಕಂಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ । 
ಉರ್ವಾರುಕಮಿವ ಬಂಧನಾನ್‌ ಮೃತ್ಯ್ಕೋರ್ಮುಕ್ಸೀಯ 
ಮಾಮೃತಾತ್‌ ॥ 


WWW.SUMADHWASEVA.COM ಸಂಗ್ರಹ ~ ನರಹರಿ ಸುಮಧ್ವ Page 6 


YAGNOPAVEETA DHARANA VIDHI 


ಒಂ ರುದ್ರಾಯ ನಮ: । ತದ್ಭಂಥಿದಾತಾರಂ ರುದ್ರಂ 


ತದಂತರ್ಯಾಮಿಣಂ ಶ್ರೀಸಂಕರ್ಷ೯ಣಂ ಆವಾಹಯಾಮಿ 


ಇದಂ ವಿಷ್ಣುರ್ಮೇಧಾತಿಥಿ: ವಿಷ್ಣುರ್ಗಾಯತ್ರೀ 
(ರುದ್ರದೇವರನ್ನು ಆಹ್ವಾನಿಸುವುದು) 


ಒಂ ಇದಂ ವಿಷ್ಟುರ್ವಿಚಕ್ರಮೇ ತ್ರೇಧಾ ನಿದಧೇ ಪದಂ । 


ಸಮೂ ಛ್ಲಮ ಸ್ಯ ಪಾಂಸುರೇ । 
ಓಂ ವಿಷ್ಣವೇ ನಮಃ: ವಿಷ್ಣುಮಾವಾಹಯಾಮಿ ॥ 
(ವಿಷ್ಣುಪರಮಾತ್ಮನನ್ನು ಆಹ್ವಾನಿಸುವುದು) 


ಪ್ರಥಮತಂತೌ ಒಂಕಾರಂ ಆವಾಹಯಾಮಿ । 
ದ್ವಿತೀಯತಂತಾ ಅಗ್ನಿಂ ಆವಾಹಯಾಮಿ । 
ತೃತೀಯತಂತೌ ನಾಗಾನ್‌ ಆವಾಹಯಾಮಿ । 
ಚತುರ್ತತಂತೌ ಸೋಮಂ ಆವಾಹಯಾಮಿ । 
ಪಂಚಮತಂತೌ ಪಿತೃಣ್‌ ಆವಾಹಯಾಮಿ । 
ಷಷ್ಟತಂತೌ ಪ್ರಜಾಪತಿಂ ಆವಾಹಯಾಮಿ । 
ಸಪ್ಪ್ತಮತಂತೌ ವಾಯುಂ ಆವಾಹಯಾಮಿ । 
ಅಷ್ಟಮತಂತೌ ಸೂರ್ಯಂ ಆವಾಹಯಾಮಿ । 
ನವಮತಂತೌ ವಿಶ್ವೇದೇವಾನ್‌ ಆವಾಹಯಾಮಿ ॥ 


WWW.SUMADHWASEVA.COM ಸಂಗ್ರಹ = ನರಹರಿ ಸುಮಧ್ವ 


Page 7 


YAGNOPAVEETA DHARANA VIDHI 


(ಹೀಗೆ ಓಂಕಾರ, ಅಗ್ಲಿ ನಾಗ, ಚಂದ್ರ, ಪಿತೃದೇವತೆಗಳು, 
ಪ್ರಜಾಪತಿ, ವಾಯು, ಸೂರ್ಯ, ಮತ್ತು ವಿಶ್ವೇದೇವತೆ 
ಗಳನ್ನು ಒಂಬತ್ತು ತಂತುಗಳಲ್ಲಿ ಆಹ್ವಾನಿಸುವುದು) 


ದೋರಕದಲ್ಲಿ ಆಹ್ವಾನ 

ಪ್ರಥಮದೋರಕೇ ಖಯುಗ್ವೇದಂ ಆವಾಹಯಾಮಿ । 
ದ್ವಿತೀಯದೋರಕೇ ಯಜುಮೇದಂ ಆವಾಹಯಾಮಿ । 
ತೃತೀಯದೋರಕೇ ಸಾಮವೇದಂ ಆವಾಹಯಾಮಿ । 
(ಹೀಗೆ 9337) ಯಜುರ್‌, ಸಾಮವೇದಾದಿಗಳನ್ನು 
ಆಹ್ವಾನಿಸುವುದು) 


ಹೋಡಶೋಪಚಾರ ಪೂಜಾ - 

ಯಜ್ಞೋಪವೀತಕ್ಕೆ ಹೋಡಶೋಪಚಾರ ಪೂಜೆ 
ಮಾಡುವುದು, ಜನಿವಾರವನ್ನು ಸೂರ್ಯನಿಗೆ 
ತೋರಿಸುವುದು 

"ಒಂಉದುತ್ಯಂ ಜಾತವೇದಸಂ ದೇವಂ ವಹಂತಿ ಕೇತವಃ। 
ದೃಶೇ ವಿಶ್ವಾಯ ಸೂರ್ಯಂ ॥ (ಈ ಮಂತ್ರದಿಂದ 
ಸೂರ್ಯನಿಗೆ ಜನಿವಾರವನ್ನು ದರ್ಶನ ಮಾಡಿಸುವುದು) 


WWW.SUMADHWASEVA.COM ಸಂಗ್ರಹ ~ ನರಹರಿ ಸುಮಧ್ವ Page 8 


YAGNOPAVEETA DHARANA VIDHI 


(ಇದಿಷ್ಟೂ ಕಾರ್ಯಗಳನ್ನು ಮಾಡಿದರೆ ಮಾತ್ರ 
ಜನಿವಾರ ಧಾರಣೆಗೆ ಯೋಗ್ಯವಾಗುವುದು) 


ವಾಮನ ರೂಪಿ ಪರಮಾತ್ಮನ ಚಿಂತನೆ 
ಅಜಿನದಂಡ ಕಮಂಡಲುಮೇಖಲಾ 
ರುಚಿರಪಾವನ ವಾಮನಮೂತರ್ತ ಯೇ । 
ಮಿತಜಗತ್ತಿತಂಯಾಯ ಜಿತಾರಯೇ 
ನಿಗಮ ವಾಕ್ಷಟವೇ ವಟವೇ ನಮ: ॥ 


ಮಮ ಬಾಹಣ ಸಿದ ಥ್ರ್ವಂವಹಾಮಿ ತಾಮಂದಿ ತಃ 
¬ @ ॐ ಧರಿ! ವ ಖಿ 
ಪಾವಿತ .© ಬಲಮಾಯುಷ್ನಂ ಶಿಯಂ 
ಬರಿ 28 ಬ 
ಕಾಂತಮರೋಗತಾಂ॥। 
ಹರಿ ङ ८.८.5९ 2520 ९३ ಸದಾಕುರು ध ಗತಿಯ ॥ 


ಧಾರಣ - 
ನಂತರ ಬ್ರಾಹ್ಮಣರಿಬ್ಬರಿಗೆ ಯಥಾಶಕ್ತಿ ಜನಿವಾರ, 
ಗೋಪೀ ಚಂದನ, ದಕ್ಸಿಣೆಯನ್ನು ನೀಡಿ ಜನಿವಾರವನ್ನು 
ಧರಿಸುವುದು. 


WWW.SUMADHWASEVA.COM ಸಂಗ್ರಹ ~ ನರಹರಿ ಸುಮಧ್ವ Page 9 


YAGNOPAVEETA DHARANA VIDHI 


ಯಜ್ಞೋಪವೀತಿಮಿತಿ ಮಂತಸ್ನ ಪರಬಹ್ಮಯಪಷಿ: 
ಇ ಬ ® ಬ ಈ 

ಪರಮಾತ್ಮಾ ದೇವತಾ ತ್ರಿಷ್ಟುಪ್ಪಂಧ: । 

ಯಜ್ಞೋಪವೀತಧಾರಣೇ ವಿನಿಯೋಗ: ॥ 


| ^ | 


=r ke 
ಒಂ ಯಜ್ಞೋಪವೀತಂ ಪರಮಂ ಪವಿತ್ರಂ 
ಪ್ರಜಾಪತೇರ್ಯಸ್ಸಹಜಂ ಪುರಸ್ತಾತ್‌ । 
ಆಯುಷ್ಯಮಗ್ರ ಂ ಪ್ರತಿಮುಂಚಶುಭ್ರಂ 
ಬರಿ ಬ ९2 
ಯಜ್ಞೋಪವೀತಂ ಬಲಮಸ್ತು ತೇಜ: ॥ 


(3 ಬಾರಿ ಈ ಮಂತ್ರವನ್ನು ಹೇಳಿ) 

ಜನಿವಾರವನ್ನು ಧರಿಸಬೇಕು. 

ಯಜ್ಞೋಪವೀತವನ್ನು ಒಂದಕ್ಕಿಂತ ಹೆಚ್ಚು ಧರಿಸುವವರು 
ಪ್ರತಿಯೊಂದು ಭಾರಿಯೂ ಆಚಮನ ಮಾಡಿ, ಈ 
ಮಂತ್ರವನ್ನು ಹೇಳುತ್ತಾ ಧರಿಸಬೇಕು. 


WWW.SUMADHWASEVA.COM ಸಂಗ್ರಹ ~ ನರಹರಿ ಸುಮಧ್ವ Page 10 


YAGNOPAVEETA DHARANA VIDHI 


ದ್ವಿತೀಯ ಯಜ್ಞೋಪವೀತಧಾರಣಕ್ಕೆ ಇದೇ ಮಂತ್ರವನ್ನು 

ಹೇಳಿ ಜೊತೆಗೆ - ಗೃಹಸ್ಲಾಶಮಸಿದ್ದರ್ಥೇ ದ್ವಿತೀಯ 
ಥಲ 8 ' ವ 

ಯಜ್ಞೋಪವೀತಧಾರಣಂ ಕರಿಷ್ಯೇ ॥ 


ತೃತೀಂಯ ಯಜ್ಞೋಪವೀತಕ್ಕೆ ಇದೇ ಮಂತ್ರದ ಜೊತೆಗೆ 
ಉತ್ತರೀಯಾಥೇೇ ತೃತೀಯ ಯಜ್ಞೋಪವೀತ 
ಧಾರಣಂ ಕರಿಷ್ಯೇ॥। 


ಚತುರ್ಥ ಯಜ್ಞೋಪವೀತಕ್ಕೆ ಇದೇ ಮಂತ್ರದ ಜೊತೆಗೆ | 
ಸಹಾಯಾರ್ಥಂ ಚತುರ್ಥ ಯಜ್ಞೋಪವೀತ 

ಧಾರಣಂ ಕರಿಷ್ಯೇ ॥ 

(ನದೀ ಸ್ಥಾನದಲ್ಲಿ ಅಥವಾ ಬನಿಯನ್‌ ತೆಗೆಯುವಾಗ 
ಜನಿವಾರ ಬಿದ್ದಾಗ, ಕಳೆದುಹೋದಾಗ, ಜನಿವಾರದ ಎಳೆಗಳು 
ಕಡೆದಾಗ डच्‌. ಶುದ್ಧಿಗಾಗಿ ಸಮೀಪದಲ್ಲಿರುವ 
ಬ್ರಾಹ್ಮಣರಿಂದ ಅವರು ಧರಿಸಿರುವ ಸಹಾಯಾರ್ಥ 
ಜನಿವಾರವನ್ನು ದಾನವಾಗಿ ಪಡೆಯುವುದು ಅವಶ್ಯ ಕರ್ತವ್ಯ) 


WWW.SUMADHWASEVA.COM ಸಂಗ್ರಹ ~ ನರಹರಿ ಸುಮಧ್ವ Page 11 


YAGNOPAVEETA DHARANA VIDHI 


ಹಳೇ ಯಜ್ಞೋಪವೀತ ವಿಸರ್ಜನ - 
(ಕನಿಷ್ಠ ಹತ್ತು ಗಾಯತ್ರಿ ಮಂತ್ರವನ್ನು ಹೇಳಿಕೊಂಡು) 
ಉಪವೀತಂ ಭಿನ್ನತಂತುಂ ಜೀರ್ಣಂ ಕಶ್ಮಲದೂಷಿತಂ । 
ವಿಸ್ಫಜಾಮಿ ಪರಬ್ರಹ್ಮಣ್‌ವಚ್ಚೋ ದೀರ್ಫಾಯುರಸ್ತುಮೇ । 
"ಸಮುದಂ 7४३. ಸ್ಮಾಹಾ" ಇತ್ತುಕ್ಲಾ  ವಿಸ್ಪಜೇತ್‌ | 

<-> ಚ ओ 8 ವ ९ 
ಪುನರಾಚಮನಂ | ಮತ್ತೆ ಆಚಮನ ಮಾಡುವುದು 


ಅ ಚ್ಕುತಾ ಯ ನಮ: | ಅನಂತಾಯ ನಮ: | 
ಗೋವಿಂದಾಯ ನಮ: | 

ಅನೇನ ಯಜ್ಞೋಪವೀತಧಾರಣೇನ ಭಗವಾನ್‌ 
ಶೀಮನ್‌ ಮದಧ್ದಾಂತರ್ಗತ ಶೀ ವಿಷು ಪೇರಣಯಾ 
१ 0 ವ «9 £ ಬ 

2 ९< 22 &) ९ॐढ ८0 ಪೀತೋ ವರದೋ ಬವತು | 
< £ <¬ ^ «> 0 

ಶಿ ಕೃಷ್ಣಾ ರ್ಪಣಮಸು ॥ 

«9 8 => 


ಲೇಖಕರು - 
ಮ.ಶಾ.ಸಂ ಶ್ರೀ ಎಸ್‌.ಎನ್‌. ರಾಮಚಂದ್ರಾಚಾರ್‌, 


ನಿವೃತ್ತ ಪ್ರಾಧ್ಯಾಪಕರು, “ತಂತ್ರಸಾರಾಗಮ”” ವಿಭಾಗ 


ಮಹಾರಾಜ ಸಂಸ್ಕೃತ ಕಾಲೇಜು, ಮೈಸೂರು 


WWW.SUMADHWASEVA.COM ಸಂಗ್ರಹ ~ ನರಹರಿ ಸುಮಧ್ವ Page 12 


